ಹಿ 


| ಕರ್ನಾಟಕ ವಿಧಾನ ಪರಿಷತ್ತು 
ಚುಕ್ಕೆ ಗುರುತಿನ ಪಶ್ನೆ ಸಂಖ್ಯ 


1628 ; 
ಸದಸ್ಯರ ಹೆಸರು ಶ್ರೀ ಎನ್‌.ಅಪ್ಸಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ನತು 
ಉತ್ತರಿಸಬೇಕಾದ ದಿನಾಂಕ 18.03.2027 
ಉತ್ತರಿಸುವ ಸಚಿವರು ಮುಖ್ಯಮಂತ್ರಿಗಳು 
kkk 
ಪ್ರಶ್ನೆ ಉತ್ತರ 


ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ 
ಜಿಲ್ಲೆಯ ವ್ಯಾಪ್ತಿಯಲ್ಲಿ ಇಂಧನ ಇಲಾಖೆ 
ವತಿಯಿಂದ ಕೇಂದ್ರ ಮತ್ತು 
ಸರ್ಕಾರದ ಅನುದಾನದಲ್ಲಿ ಕೈಗೊಂಡ 
ಕಾರ್ಯಗಳು / ಯೋಜನೆಗಳು 
ಯಾವುವು: ಅವುಗಳಿಗೆ ಬಿಡುಗಡೆಯಾದ 
ಅನುದಾನವೆಷ್ಟು: (ತಾಲ್ಲೂಕುವಾರು 
ವಿವರವಾದ ಮಾಹಿತಿ ನೀಡುವುದು) 


ರಾಜ್ಯ | 


ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯ 
ಮಳವಳ್ಲಿ ತಾಲ್ಲೂಕಿನಲ್ಲಿ ಕೇಂದ್ರ ಸರ್ಕಾರದ ಗ್ರೀನ್‌ ಎನರ್ಜಿ' 
ಕಾರಿಡಾರ್‌. ಯೋಜನೆಯಡಿಯಲ್ಲಿ ಕ.ವಿ.ಪ್ರ.ನಿ.ನಿ ವತಿಯಿಂದ 
220 ಕೆ.ವಿ. ಶಿವನಸಮುದ್ರ ವಿದ್ಯುತ್‌ ಉಪಕೇಲಿದ್ರವು 9252 
ಕೋಟಿ ರೂ.ಗಳ ವೆಚ್ಚದಲ್ಲಿ ನಿರ್ಮಾಣಗೊಂದಡಿರುತ್ತದೆ. ಈ 
ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಕ.ವಿ.ಪು.ನಿ.ನಿ.ಗೆ ಶೇ.40%. 
ರಷ್ಟು ಅನುದಾನ ಬಿಡುಗಡೆಗೊಂಡಿರುತ್ತದೆ. 


ಕಳೆದ ಮೂರು ವರ್ಷಗಳಲ್ಲಿ ಚಾಮುಂಡೇಶ್ವರಿ ವಿದ್ಯುತ್‌ 
ಸರಬರಾಜು ನಿಗಮ ನಿಯಮಿತದ. ವತಿಯಿಂದ ಮಂಡ್ಯ 
ಜಿಲ್ಲೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ 
ಕೈಗೊಂಡ ಯೋಜನೆಗಳು ಮತ್ತು ಅವುಗಳಿಗೆ ಬಿಡುಗಡೆಯಾದ 


ಅನುದಾನದ ಮ್ವವಿವರಗಳನ್ನು ಅಮುಬಂಧ-1 ರಲ್ಲಿ 
ಒದಗಿಸಲಾಗಿದೆ. | 
ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯ 


ವ್ಯಾಪ್ತಿಯಲ್ಲಿ ಕೆಆರ್‌ಇಡಿಎಲ್‌ ಸಂಸ್ಥೆಯ, ವತಿಯಿಂದ ಕೇಂದ್ರ 
ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಸೌರಶಕ್ತಿ ಆಧಾರಿತ 
ಜಾಲಮುಕ್ತ ನೀರಾವರಿ ಪಂಪ್‌ಸೆಟ್‌ ಅಳವಡಿಸುವ 
ಯೋಜನೆಯಡಿ -ಒಟ್ಟು 116 ಸಂಖ್ಯೆಯ ಸೌರ ಪಂಪ್‌ಸೆಟ 
ಗಳನ್ನು (ಸಾಮಾನ್ಯ-83 ಪ.ಜಾ32 ಮತ್ತು ಪ.ಪಂ-1 
ಅನುಷ್ಠಾನಗೊಳಿಸಲಾಗಿರುತ್ತದೆ. 


ಕಳೆದ ಮೂರು ವರ್ಷಗಳಲ್ಲಿ ಬಿಡುಗಡೆಯಾದ ಒಟ್ಟು 
ಅನುದಾನವು ಈ ಕೆಳಕಂಡಂತಿರುತ್ತದೆ. 


ವರ್ಷ ಕೇಂದ್ರ ಸರ್ಕಾರದ | ರಾಜ್ಯ ಸರ್ಕಾರದ 
ಸಹಾಯಧನ (ರೂ | ಸಹಾಯಧನ (ರೂ 
ಕೋಟಿಗಳಲ್ಲಿ) ಕೋಟಿಗಳಲ್ಲಿ) 

2017-18 - - 

2018-19 1.21 5.00 

2019-20 23.09 5,29 

ಒಟ್ಟು "| 243 10.29 


ಸದರಿ ಮೊತ್ತದಲ್ಲಿ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲಿ 
ಸೌರಪಂಪ್‌ ಸೆಟ್‌ ಅನುಷ್ಠಾನಕ್ಕಾಗಿ ರೂ. 187 ಕೋಟಿ ಮೊತ್ತದ 
ಕೇಂದ್ರ ಸಹಾಯಧನ ಹಾಗೂ ರೂ 207 ಕೋಟಿ ಮೊತ್ತದ ರಾಜ್ಯ 
ಸಹಾಯಧನವನ್ನು ವೆಚ್ಚ ಮಾಡಲಾಗಿರುತ್ತದೆ. 

ಸದರಿ ಯೋಜನೆಯಡಿ ಸಹಾಯಧನವನ್ನು ರಾಜ್ಯಕ್ಕೆ 
ನೀಡಲಾಗುತ್ತಿದ್ದ, ತಾಲ್ಲೂಕುವಾರು ಬಿಡುಗಡೆ ಮಾಡುವ 
ವಿಧಾನವಿರುವುದಿಲ್ಲ. | 


py 


-2- 


ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ 
ಜಿಲ್ಲೆಗೆ ಮಂಜೂರಾದ ವಿದ್ಯುತ್‌ ಉಪ 
ಕೇಂದ್ರಗಳ . ಸಂಖ್ಯೆ ಎಷ್ಟು: ಅವುಗಳ 
ಅನುಷ್ಠಾನಕ್ಕೆ ಮಿಸಲಿರಿಸಿದ 
ಅನುದಾನವೆಷ್ಟು: 


ಮಂಡ್ಯ ಜಿಲ್ಲೆಗೆ ಮಂಜೂರಾದ ಹೊಸ 
ವಿದ್ಯತ್‌ ಉಪ ' ಕೇಂದ್ರಗಳಲ್ಲಿ ಎಷ್ಟು 
ಕಾಮಗಾರಿಗಳು ಪ್ರಾರಂಭವಾಗಿಷೆ: 
ಹಾಗೂ ಯಾವ ಹಂತದಲ್ಲಿದೆ: 
(ತಾಲ್ಲೂಕುವಾರು ಮಾಹಿತಿ ನೀಡುವುದು): 
ಕಾಮಗಾರಿಗಳನ್ನು ಯಾವ 
ಗುತ್ತಿಗೆವಾರರಿಗೆ ನೀಡಲಾಗಿದೆ: (ಮಾಹಿತಿ 
ನೀಡುವುದು) 


'ಪ್ರುಗತಿಯಲ್ಲಿರುತ್ತದೆ. 


ಕಳೆದ ಮೂರು ವರ್ಷಗಳಲ್ಲಿ ಕ.ವಿ.ಪ್ರು.ನಿ.ನಿ ವತಿಯಿಂದ 
ಮಂಡ್ಯ ಜಿಲ್ಲೆಗೆ ನಾಗಮಂಗಲ ತಾಲ್ಲೂಕಿನಲ್ಲಿ "ನಾಗಮಂಗಲ 
ಸರಹದ್ದು" 2*100 ಎಂ.ವಿ.ಎ. 220/6 ಕೆ.ವಿ, ವಿದ್ಯುತ್‌ 
ಉಪಕೇಂದ್ರ ಮಂಜೂರದಾಗಿಯ್ದು, " ಕಾಮಗಾರಿಯು 
ಸದರಿ ಕಾಮಗಾರಿಯನ್ನು ಮೆ: ಕೆ.ಜಿ.ಎನ್‌. 
ಎಲೆಕ್ಟಿಕಲ್ಸ್‌, ತುಮಕೂರು ರವರಿಗೆ ವಹಿಸಿಕೊಡಲಾಗಿದೆ. 


ಸದರಿ ವಿದ್ಯತ್‌ ಉಪಕೇಂದ್ರದ ಅಂದಾಜು ಯೋಜನಾ 
ಪೆಚ್ಚವು 196.24 ಕೋಟಿ ರೂ.ಗಳಾಗಿದ್ದು, ಇದರ ನಿರ್ಮಾಣಕ್ಕೆ 
ರಾಜ್ಯ ಸರ್ಕಾರದಿಂದ ಯಾವುದೇ ಅನುದಾನ 
ಬಿಡುಗಡೆಯಾಗುವುದಿಲ್ಲ. ' ಕ.ವಿ.ಪ್ರ.ನಿ.ನಿ. ಯು ತನ್ನ ಆಂತರಿಕ 
ಸಂಪನ್ಮೂಲ ಹಾಗೂ ಸಾಲದ ಮೂಲಕ ನಿರ್ಮಾಣ ಮಾಡುತ್ತಿದೆ. 


ಕಳೆದ ಮೂರು ವರ್ಷಗಳಲ್ಲಿ  ಅಕ್ರಮ- 
ಸಕ್ರಮ ಶೀಘಫು ಸಂಪರ್ಕ ಹೊಂದಲು 


ಸಾರ್ವಜನಿಕರಿಂದ ಸಲ್ಲಿಕೆಯಾದ 
ಅರ್ಜಿಗಳೆಷ್ಟು: ಅದರಲ್ಲಿ ವಿಲೇವಾರಿ 
ಮಾಡಿದ ಅರ್ಜಿಗಳೆಷ್ಟು: 


ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಕ್ರಮ- 
ಸಕ್ರಮ 'ಶೀಘ್ರ ಸಂಪರ್ಕ ಹೊಂದಲು ಸಾರ್ವಜನಿಕರಿಂದ 
ಸಲ್ಲಿಕೆಯಾದ ಅರ್ಜಿಗಳು, ಅವುಗಳಲ್ಲಿ ವಿಲೇವಾರಿ ಮಾಡಿದ 
ಅರ್ಜಿಗಳು ವಿಲೇವಾರಿಯಾಗದಿರುವ ಅರ್ಜಿಗಳು ಹಾಗೂ 
ವಿಲೇವಾರಿಯಾಗದಿರಲು ಕಾರಣಗಳ ತಾಲ್ಲೂಕುವಾರು 


ವಿಲೇವಾರಿಯಾಗಿದಿರುವ ಅರ್ಜಿಗಳೆಷ್ಟು: 


ವಿಲೇವಾರಿಯಾಗದಿರಲು : ಕಾರಣವೇನು? 
(ಮಂಡ್ಯ ಜಿಲ್ಲೆಯ ತಾಲ್ಲೂಕುವಾರು 
ಮಾಹಿತಿ ನೀಡುವುದು) 


ವಿವರಗಳನ್ನು ಅನುಬಂಧ-2ರಲ್ಲಿ ಒದಗಿಸಲಾಗಿದೆ. 


ಸಂಖ್ಯೆ: ಎನರ್ಜಿ 65 ಇಬಿಎಸ್‌ 2021 


ಗ 


(ಬಿ.ಎಸ್‌.ಯಡಿಯೂರಪ್ಪ) 
ಮುಖ್ಯಮಂತ್ರಿ 


Ra a § 


 ಮಾನ್ಯವಿಧಾನ ಪರಿಷತ್ತಿನ ಸದಸ್ಯರಾದಶ್ರೀಎನ್‌. 
ಅಪ್ಲಾಜಿಗೌಡರವರಚುಕೆಗುರುತಿನಪುಶ್ಲೆಸಂಖ್ಯೆ 1628ಕೆ ಅನುಬ೦ಧ-1 


ಮಂಡ್ಯ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ: ಚಾಮುಂಡೇಶ್ವಃ ರಿವಿ ದ್ಯುತ್‌ ಸರಬರಾಜು ನಿಗಮ 
ನಿಯಮಿತದ ವತಿಯಂದ ಸೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನದಲ್ಲಿ ಕೈಗೊಂಡ ಯೋಜನೆಗಳು . 
ಮತ್ತು ಅವುಗಳಿಗೆ ಬಿಡುಗಡೆಯಾದ ಅನುದಾನದ ವಿವರಗಳು. 


ರೂ.ಲಕ್ಷಗಳಲ್ಲಿ) 
ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯ ಸರ್ಕಾರದ ಯೋಜನೆಗಘು 
ತಾಲೂಕು |ಡ್ವ.ಡಿ.ಯು.ಜಿ.ಜೆ.ವೈ | ಐ.ಪಿ.ಡಿ.ಎಸ್‌ | ಎಸ್‌.ಸಿ.ಎಸ್‌.ಪಿ | ಟಔಎಸ್‌.ಪಿ ಎಸ್‌.ಡಿ.ಪಿ. 
ಮಂಡ್ಯ : 486.61 387.94 93.68 7.25 0.00 
ಮದೂರು - . 360.74 ' 169.66 55.36 0.00 | 151.65 
ಮಳವಳ್ಳಿ 605.96 369.27 104.61 0.00 420.89 
ಪಾಂಡವಪುರ 369.29 | 237.66 96.59 18.24 156.90 
ಶ್ರೀರಂಗಪಟ್ಟಣ 180.59 289.50 38.53 186 52.26 
ಕೆ.ಆರ್‌.ಪೇಟೆ 668.12 405.79 - 96.75 oo 20.36 523.14 
ನಾಗಮಂಗಲ 1816.69 285.18 138.91 0.00 445,04 
ಒಟ್ಟು 4498.00 2145.00 624.43 47.71 1750.78 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರಾದ ಶ್ರೀ ಎನ್‌. ಅಪ್ಲಾಜಿಗೌಡ ರವರ ಚುಳ್ಗೆ 
ಗುರುತಿನ ಪ್ರಶ್ನೆ ಸಂಖ್ಯೆ 1628 ಕೆ ಅಮುಬಂಧ-2 


"ಕಳೆದ ಮೂರು ವರ್ಷಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಅಕುಮ-ಸಕುಮ ಶೀಘು ಸಂಪರ್ಕ ಹೊಂದಲು 
ಸಾರ್ವಜನಿಕರಿಂದ ಸಲ್ಲಿಕೆಯಾದ ಅರ್ಜಿಗಳು, ಅವುಗಳಲ್ಲಿ ವಿಲೇವಾರಿ ಮಾಡಿದ ಅರ್ಜಿಗಳು, 
ಬವಿಲೇವಾರಿಯಾಗದಿರುವ ಅರ್ಜಿಗಳ ತಾಲ್ಲೂಕುವಾರು ವಿವರಗಳು 


ನೊಂದಾಣಿ ವಿಲೇವಾರಿಯಾದ ವಿಲೇವಾರಿಯಾಗದಿರುವ, 
ಕ ಯಾದ ಅರ್ಜಿಗಳ ಸ೦ಖ್ಯೆ ಅರ್ಜಿಗಳ ಸಂಖ್ಯೆ 
ಸಂ ತಾಲ್ಲೂಕು ಅರ್ಜಿಗಳ (ಮೂಲಭೂತ ಸೌಕರ್ಯ | (ಮೂಲಭೂತ ಸೌಕರ್ಯ: 
ಸಂಖೆ ಒದಗಿಸಲಾದ ಅರ್ಜಿಗಳ | ಒದಗಿಸಲು ಬಾಕಿ ಇರುವ 
_ ್‌ ಸಂಖ್ಯೆ) ಅರ್ಜಿಗಳ ಸಂಖೆ) 
1 ಮಂಡ್ಯ 2895 1738 > 157 
2 ಮದೂರು 1905 | 156 | 1749 
3 ಮಳವಳ್ಳಿ 1629 " 493 1136 
4 ಪಾಂಡವಪುರ 1280 842 ' - 438 
5 ಶ್ರೀರಂಗಪಟ್ಟಣ 1720 | 273 1447 oo 
6 ಕೆ.ಆರ್‌.ಪೇಟೆ 2113 "1911 202 
7 1  ಪಾಗಮಂಗಲ 2256 1344 912 
ಒಟ್ಟು 13798 6757 7041 


